ಕರ್ನಾಟಕ ವಿಧಾನ ಪರಿಷತ್ತು 


363 ] 


ಉತ್ತರಿಸುವ ದಿನಾಂಕ. 


ಶ್ರೀ ಆರ್‌ ಧರ್ಮಸೇನ | 
15-09-2021 


ಉತ್ತರಿಸುವವರು 


ಮಾನ್ಯ ಮುಜರಾಯಿ, ಹೆಜ್‌ ಹಾಗೂ ವಕ್ಸ್‌ ಸಚೆ 


ಪ್ರಶ್ನೆ 


ಉತ್ತರ 


ಮೈಸೂರು 
ಜಿಲ್ಲೆಗಳ ಎಷ್ಟು ದೇವಸ್ಥಾನಗಳಿಗೆ ಕಳೆದ 
ಎರಡು ವರ್ಷಗಳಲ್ಲಿ ಹಂಚಿಕೆಯಾದ 
"ಅನುದಾನ ಎಷ್ಟು; ಆ ಪೈಕಿ ಎಷ್ಟು 
ಹಣವನ್ನು ಹಂಚಿಕೆ ಮಾಡಲಾಗಿದೆ 
(ತಾಲ್ಲೂಕುವಾರು ವಿವರ ನೀಡುವುದು) 


ಮೇಲ್ಕಂಡ 
ಜೀರ್ಣೋದ್ಮಾರಕ್ಕಾಗಿ 


ಜಿಲ್ಲೆಗಳಲ್ಲಿ 
ಮತ್ತು 


ಕೋರಿ ಬಂದಿರುವ ಅರ್ಜಿಗಳ ಸಂಖ್ಯೆ 
ಎಷ್ಟು; ಅವುಗಳಲ್ಲಿ ಎಷ್ಟು ಜನರಿಗೆ ಹಣ 
ಮಂಜೂರು ಮಾಡಲಾಗಿದೆ. ಎಷ್ಟು ಬಾಕಿ 
ಇವೆ; (ವಿವರ ನೀಡುವುದು) - 


ಮತ್ತು ಚಾಮರಾಜನಗರ 


ದೇವಾಲಯದ ಅಭಿವೃದ್ಧಿ ಹಣ ನೀಡಲು 


ಕರ ಎರಡ್‌ `ವರ್ಷಗನಳ್ಲ ವ್ಯಾಸರ ಇಹ 235 
ಸಂಸ್ಥೆಗಳಿಗೆ ಒಟ್ಟು ರೂ.1313.59ಲಕ್ಷಗಳ 
ಅನುದಾನ ಮತ್ತು ಚಾಮರಾಜನಗರ ಜಿಲ್ಲೆಯ 32 
ಧಾರ್ಮಿಕ ಸಂಸ್ಥೆಗಳಿಗೆ ಒಟ್ಟು ರೂ.534.04ಲಕ್ಷಗಳ 
ಅನುದಾನವನ್ನು ' ಹಂಚಿಕೆ ' ಮಾಡಿ ಬಿಡುಗಡೆ 
ಮಾಡಲಾಗಿರುತ್ತದೆ. 


ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಂಧದಲ್ಲಿ 
ಒದಗಿಸಿದೆ. 


ಧಾರ್ಮಿಕ "ದತ್ತಿ "ಇಲಾಖೆಯಡಿ ದೇವಾಲಯಗಳ 
ಅಭಿವೃದ್ಧಿ] ಜೀರ್ಣೋದ್ಧಾರಕ್ಕೆ ಕಳೆದ 2 ವರ್ಷಗಳಲ್ಲಿ 
ಅನುದಾನ ಕೋರಿ ಧಾರ್ಮಿಕ ದತ್ತಿ ಆಯುಕ್ತರ ಕಛೇರಿ/ 
ಮುಜರಾಯಿ ಶಾಖೆ/ ಮಾನ್ಯ ಮುಜರಾಯಿ ಸಚಿವರ 
ಕಛೇರಿ/ಸನ್ಮಾನ್ಯ ಮುಖ್ಯ ಮಂತ್ರಿಗಳ ಕಛೇರಿಗಳಲ್ಲಿ ಹೀಗೆ 
ವಿವಿಧ ಕಛೇರಿಗಳಲ್ಲಿ ಅತೀ ಹೆಚ್ಚು ಅರ್ಜಿಗಳು /ಬೇಡಿಕೆಗಳು 
ಸ್ವೀಕೃತವಾಗುತ್ತಿವೆ. ಆಯವ್ಯಯದಲ್ಲಿ ಒದಗಿಸಿದ 
ಅನುದಾನದ ಲಭ್ಯತೆಗನುಗುಣವಾಗಿ ಅನುದಾನ ಮಂಜೂರು 


ಧಾರ್ಮಿಕ. 


ಮಾಡಲಾಗುತ್ತಿದೆ. 


ಕಳೆದ 02 ವರ್ಷಗಳಲ್ಲಿ ಮೈಸೂರು ಜಿಲ್ಲೆಗೆ ಒಟ್ಟು 
ರೂ.1313.59ಲಕ್ಷಗಳ ಅನುದಾನ ಮತ್ತು ಚಾಮರಾಜನಗರ 
ಜಿಲ್ಲೆಗೆ ಒಟ್ಟು ರೂ.534.04ಲಕ್ಷಗಳ: ಅನುದಾನವನ್ನು 
ಮಂಜೂರು ಮಾಡಿ ಹಂಚಿಕೆ ಮಾಡಲಾಗಿರುತ್ತದೆ. 


-2- 


ಇTವನವಾನ ನಷ ಧಾನ್‌ ರ್ರ ರಾನಾ ಮಾನಗಳ ನಹಗಡ ಮಾಡುವ 


ಅನುಸರಿಸಿರುವ ಅನುದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ `ಪ್ರಶ್ಯೇಕ ಮಾರ್ಗಸೂಚಿಗಳನ್ನು 
—ಪಾವದರಡಗಳೇನು? RE 


| ಘ್ರ. ಯೋಜನೆ ಸರ್ಕಾರದ ಆದೇಶ ಸಂಖ್ಯೆ | 
ಸಂ £ ಮತ್ತು ದಿನಾಂಕ 
| 1 1 ದುರಸ್ತಿ ಜೀರ್ಣೋದ್ಧಾರಃ ಕಂಇ 95 ಮುಅಬಿ 2010 ದಿ:20.09.2010 | 
ಅಭಿವೃದ್ಧಿ/ನಿರ್ಮಾಣ' ಯೋಜನೆ 
2 |] ಆರಾಧನಾಯೋಜನೆ ಕಂಇ 67 ಮುಸರ 2007 ದಿ:೬0.10.2008 
ಮತ್ತು ಕಂಇ 208 ಮುಅಬಿ 20 
if ದಿಷ4.09201 

3. 1 ಪರಿಶಿಷ್ಠಜಾತಿ ಉಪ ಯೋಜನೆ; .1 ಕಂಇ189 ಮುಅಬಿ 2011 ದಿ:19.09.2011 | 

Fe ಗಿರಿಜನ ಉಪಯೋಜನೆ 


* ದುರಸ್ಥಿ/ಜೀರ್ಣೋದ್ದಾರ ನಿರ್ಮಾಣ ಯೋಜನೆಯಡಿ ಆಯವ್ಯಯದಲ್ಲಿ 
' ಒದಗಿಸಿದ  ' ಅನುದಾನದ ಲಭ್ಯತೆಗನುಗುಣವಾಗಿ ದೇವಾಲಯಗಳಿಗೆ 
ಅನುದಾನ ಹಂಚಿಕೆ ಮಾಡಲಾಗುತ್ತಿದೆ. 


| *. ಆರಾಧನಾ ಯೋಜನೆ ಪರಿಶಿಷ್ಟಜಾತಿ ಉಪಯೋಜನೆಗಿರಿಜನ ಉಪ 
” ಯೋಜನೆಗಳಡಿ ಆಯವ್ಯಯದಲ್ಲಿ ಒದಗಿಸಿದ ಅನುದಾನವನ್ನು 224 ವಿಧಾನ 
ಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ 
ಮಾಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳು  ಯೋಜನೆವಾರು ಹೊರಡಿಸಿರುವ 
ಮಾರ್ಗಸೂಚಿಗಳನ್ವಯ ಧಾರ್ಮಿಕ ಸಂಸ್ಥೆಗಳನ್ನು ಗುರುತಿಸಿ ಅನುದಾನ 
ಬಿಡುಗಡೆ ಮಾಡಲು ಕ್ರಮವಹಿಸುತ್ತಾರೆ. y 


ಸಂಖ್ಯ ಕಂಇ 158 ಖುಸಪ್ರೆ 2021 = ೩ 
(ಶಶಿಕಲಾ. ಅ. ಜೊಳಲ್ಳೆ) 
ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಅಮುಬಂಧ 
ಮೈಸೂರು ಜಿಲ್ಮೆಗೆ ಸಂಬಂಧಿಸಿದ ಮಾಹಿತಿ 


ಮೊತ್ತ ರೂಗಳಲ್ಲಿ 
y- 
ವಿಧಾನಸಭಾ ಸಾಮಾನ್ಯ ಪರಿಶಿಷ್ಟ ಜಾತಿ ಗಿರಿಜನ 
ಸಂ. ತಾಲ್ಲೂಕು ಕೇತ ಅನುದಾನ ಆರಾಭನಾ ಉಪಯೋಜನೆ ಉಪಯೋಜನೆ 
2019-20ನೇ ಸಾಲಿನ ಮಾಹಿತಿ 
ಅನುದಾನ ಸಂಖ್ಯೆ ಅನುಬಾನ ಸಂಖ್ಯೆ ಅನುದಾನ 
1 676.000 1,01,600 
2 6,76,000 101,600 
3 | ಮೈಸೂರು ನರಸಿಂಹರಾಜ 676,000 1,01,600 
4 | ಮೈಸೂರು 4,24,000 6,76,000 1,01,600 
5 | ಟಿ.ಸರಸೀಪುರ ಟಿ.ನರಸೀಪುರ 4,24,000 6,76,000 1,01,600 
ನಂಜನಗೂಡು 4,24,000 1,01,600 
6 

ಮೈಸೊರು/ £76,000 1,01,600 

ನಂಜನಗೂಡು! 

3 | ಟಿ.ನರಸೀಪುರ 
8 3 4,24,000 0 676,000 1 1,01,600 
94 | ಕೆ.ಆರ್‌.ನಗರ ಕೆ.ಆರ್‌.ನಗರ | 15} 48,00,000 4 6,76,000 1 1,01,600 
10 | ಪಿರಿಯಾಪಟ್ಟಣ ಪಿರಿಯಾಪಟ್ಟಣ 0 | 24,00,000 | 3 4,24,000 1 676,000 1 | 1,01,600 
11 | ಹೆಚ್‌.ಡಿ. ಕೋಟಿ ಹೆಚ್‌.ಡಿ.ಕೋಟ | 12] 26,00,000 3 4,24,000 2 6,76,000 1 1,01,600 
ಒಟ್ಟು 2,05,00,000 33 46,64,000 27. 74,36,000 11 | 11,17,600 


ಪ್ರ.ಸಂ. ತಾಲ್ಲೂಕು ನ ko ಸಾಮಾನ್ಯ ಅನುದಾನ ಆರಾಭನಾ ಸಿನಿ ತ Va 
2020-21ನೇ ಸಾಲಿನ ಮಾಹಿತಿ | k 
ಸಂಖ್ಯೆ ಅನುದಾನ ಸಂಖ್ಯ ಅನುದಾನ ಸಂಖ್ಯೆ ಅನುದಾನ ಸಂಖ್ಯೆ ಅನುದಾನ 
1] ಮೈಸೊರು ಕೃಷ್ಣರಾಜ 21 98,30,000 0 424000 [) 528,000 [] 79,000 
271 ಮೈಸೂರು ಚಾಮರಾಜ [) [) [) 324,000 [) 528,000 [) ಸ್‌ 
3" ಮೈಸೂರು ನರಸಿಂಹರಾಜ 3 10,00,000 3 42400 4 528000 1 ERT 
47 ಮೈಸೊರು ಚಾಮುಂಡೇಶ್ಯರಿ p 424000 [) 528,000 1 79,000 
5 | ಟಿ.ನರಸೀಪುರ ಟಿ.ನರಸೀಪುರ 5 1,65,00,000 [) | 400] 0] S280] 0] 79,000 
೯] ನನಾತ್‌ [ನಾಗಾ eT] 
7] ಮೈಸೂರು/ ವರುಣಾ 18 20230000 [) 2 328,000 1 75,000 
ನಂಜನಗೂಡು! 
} 9p 
5] ಹುಣಸೂರು” ಹುಣಸೂರು 3 [EN LN ES NE LL 
EN CCN NS EE LN ES SS LL 
10 | ಪಿರಿಯಾಪಟ್ಟಣ ಔರಿಯಾಪನ್ನಣ 4 1,58,00,000 [) 43400 [) 328,000 [ 73000 
1 “3100000 [NE 4324000 3 28000 7 NTT) 
ಒಟ್ಟು [73 7335.06 3 EAA) 1 ” 385800 [3 
4! 


ಚಾಮರಾಜನಗರ ಜಿಲ್ಮೆಗೆ ಸಂಬಂಧಿಸಿದ ಮಾಹಿತಿ 


\ . R 
- ವಿಧಾನಸಭಾ p " ಪರಿಶಿಷ್ಟ ಜಾತಿ " ಗಿರಿಜನ 
ಕ್ರ.ಸಂ. ಶಾಲ್ಲೂಸು ಕ್ಷೇತ್ರ ಸಾಮಾನ್ಯ ಅನುದಾನ ಆರಾಧನಾ "ಉಪಯೋಜನೆ ". ಉಪ ಯೊ ನ 
. 
2019-20ನೇ ಸಾಲಿನ ಮಾಹಿತಿ R - ] 
ಸಂಖೆ, ಅನುದಾನ ಸಂಖೆ ಅನುದಾನ ಸಂಖ್ಯೆ | ಅನುದಾನ | ಸಂಖ್ಯೆ |! ಅನುದಾನ 
1 ಚಾಮರಾಜನಗರ 1 ಚಾಮರಾಜನಗರ 0 0.00 [) 424 [) 676 [) To 
2 ಗುಂಡ್ಲುಪೇಟೆ “| ಗುಂಡ್ಲುಪೇಟಿ 55060 [) [) 
3 ಕೊಳ್ಳೇಗಾಲ ಕೊಳ್ಳೇಗಾಲ 0 0 
4 ಹೆನೂರು 0 0 6.76 0 1.01 
5 ಯಳಂದೂರು ಯಳಂದೂರು 0]: 0.00 0 [XT [ 000 [ 0.006 
ಒಟ್ಟು [oD 59.00 [) i696 [) 2704 [ TT] 
Pa ed ್‌ pd 
TF - ವಾ _ F y f 
: ಧಾನಸಭಾ ಪರಿಶಿಷ್ಟ ಜಾತಿ ಗಿರಿಜನ 
ಪ್ರ.ಸಂ. ತಾಲೂಕು ಕೇತ ಸಾಮಾನ್ಯ ಅನುದಾನ , ಆರಾಧನಾ ಉಪಯೋಜನೆ ಉಪಯೋಜನೆ 
2020-21ನೇ ಸಾಲಿನ ಮಾಹಿತಿ | ಸಂಚಿ ಅನುದಾನ | ಸಂಬ್ಯಿ[ ಅನುದಾನ | ಸಂಬೆ; | ಅನುದಾನ | ಸಂಖ್ಯ: | ಅನುದಾನ 
Fl ಚಾಮರಾಜನಗರ | ಚಾಮರಾಜನಗರ s 500] 0 330 [) 25 [) ET) 
pl ಗುಂಡುಷೇಟೆ ಗುಂಡ್ಲುಪೇಟ i1 282.50 [ 330 [) 528 0 07 
; 3 | ಕೊಳ್ಳೇಗಾಲ ಕೊಳ್ಳೇಗಾಲ 2 30.00 [IN _ 330 [) 28 0 I) 
4 ಹನೂರು ಹನೂರು 2 27.60 [) 330 [0 528 [ [x7 
SSE NOS 
5 ಯಳಂದೂರು _ [) 0.06 [) - 000 [ 005 [) 0.00 
ಒಟ್ಟು 20 389.50 [NR 1330 [) 21.12 0, | 316 
- A 4 
| 


